pS 


iia RT AA a ಸೂಚ ಸಾ ಪ್ರೋ ಸ ಪಾಇ ರ 


ಎಸ್‌.ಎಂ. ನಾಗಭೂಷಣ" 


ರೇವಲಾಪ್ರರದ ವಾಸ್ತು ಶಿಲ್ಪ ವ್ಯಾಸಂಗ 


*ದೇವಲಾಪುರೆ'ವು ಬಳ್ಳಾರಿಜಿಲ್ಲೆಯ ಕೂಡ್ಲಿಗಿ 
ತಾಲ್ಲೂಕಿನಲ್ಲಿರುವ ಒಂದು ಪಾಳು ಬಿದ್ದ ಊರು. 
ಕೂಡ್ಲಿಗಿಯಿಂದ ನೈರುತ್ಯದಿಕ್ಕನಲ್ಲಿ ೬ ಕೆ. ನೂ. 
ಅಂತರದಲ್ಲಿದೆ. ಕೊಟ್ಟೂರು ರಸ್ತೆಯಲ್ಲಿರುವ ಗಜಾಪುರದ 
ವರೆಗೆ ಬಸ್ಸಿನಲ್ಲಿ ಹೋಗಬಹುದು. ಅಲ್ಲಿಂದ ಆಗ್ನೇಯ 
ದಿಕ್ಕಿನಲ್ಲಿರುವ ಬಂಡಿಜಾಡಿನಲ್ಲಿ ಸುಮಾರು ೩ಕೆ.ಮೊ 
ಗದ್ದೆಗಳ ಮಧ್ಯೆ ನಡೆದು ಹೋಗಬೇಕು. ಸ್ವಲ್ಪ ದೂರದಲ್ಲಿ 
ಅಡವಿ, ಗುಡ್ಡ ಗಳ ಮಧ್ಯದಲ್ಲಿ ಶಿಲಾ ಮಂಟಪಗಳು, 
ಶಿಲಾ ದೇವಸ್ಥಾನ, ಮೇಟಿ ಬಿಳಿಯ ಗೋಪುರ 
ಕಂಗೊಳಿಸುತ್ತದೆ. ಅದರ ಹಿಂಬದಿಯ ಗುಡ್ಡದ ಮೇಲೆ 
ಕೋಟಿ, ಕೊತ್ತಲಗಳು ಕಾಣಿಸುತ್ತವೆ. ಅಲ್ಲಿಗೆ 
ಹೋಗಲು ರಸ್ತೆ ಇಲ್ಲ. ಕಾಡು ದಾರಿಯಲ್ಲಿ ಕಲ್ಲು, 
ಮುಳ್ಳು, ನೋಡಿಕೊಂಡು ೨ ಕಿ.ಮೂ. ನಿಧಾನವಾಗಿ 
ನಡೆದು ಹೋಗಬೇಕು. ದೇವಸ್ಥಾನದ ವಿಜಯನಗರ 
ಶೈಲಿಯ ಬೃಹದ್ದಾಕಾರದ ದ್ವಾರ ಗೋಪುರ ಬಿದ್ದು 
ಹಾಳಾಗಿದೆ. ದೇವಸ್ಥಾನದ ಸುತ್ತ ಪ್ರಕಾರನಿಜೆ, ಈ 
ದೇವಸ್ಥಾನವನ್ನು ಕುರಿ ಜಕ್ಕೆ ಲಿಂಗ ವಸಂತರಾಯ 
ಎಂದು ಮುಂತಾಗಿ ಸ್ಕಳಿಕರು ಕರೆಯುತ್ತಾರೆ. ಶಾಸನದಲ್ಲಿ 
ವಸೆಂತ ಮಲ್ಲಿಕಾರ್ಜುನ ದೇವರೆಂದು ಉಲ್ಲೇಖಿಸಿದೆ. 
ದೇವಸ್ಥಾನದ ಸುತ್ತಲೂ ಸುಮಾರು ಅರ್ಥ ಕಿ. ವೂ 
ಮೊರದವರೆಗೆ ಪಾಳು ಬಿದ್ದ ಗ್ರಾಮ. ಸುಂದರ ಕಟ್ಟಡ 
ಗಳು, ಬಂಡೆಗಲ್ಲುಗಳು, ಬೀದಿಗಳ ಅವಶೇಷಗಳು 
ಹರಡಿವೆ. ಇದೊಂದು. ಹಾಳೂರು ಎಂದೊ ಯಾರು 


* “ಗುರುಕೃಪ” ಗಾಂಧಿನ 


ಲ 
2 
cL 


ಇತಿಹಾಸ ದರ್ಶನ 


8 ಕೊಟ್ಟೂರು,-೫೮೩೧೩೪ 


ಈ ಗ್ರಾಮವನ್ನು ಸ್ಥಳಿಕರು ಹಾಳಗಜಾಪುರ 
ಎಂದು ಕರೆಯುವುದುಂಟು, ಆದರೆ ಶಾಸನದಲ್ಲಿ 
ಇದೇವಲಾಪುರ?”ವೆಂದು ಉಲ್ಲೇಖಿಸಿದೆ. ಉತ್ತರಾಭಿ 
ಮುಖವಾಗಿರುವ ದೇವಸ್ಥಾನ ಪ್ರಕಾರ ಹಾಳಾಗಿದ್ದರೂ, 
ಮಧ್ಯದಲ್ಲಿಯ ವಸಂತ ಮಲ್ಲಿಕಾರ್ಜುನ ದೇವಸ್ಥಾನ 
ಸುರಕ್ಷಿತವಾಗಿದೆ. ದೇವಸ್ಥಾನದ ನವರಂಗದ ಪೂರ್ವದ 
ದ್ವಾರದಲ್ಲಿ ವಿಜಯನಗರದರಸ ಸದಾಶಿವ ದೇವರಾಯ 
ಬರೆಸಿದ ಕಂಬ ಶಾಸನವಿದೆ. ಈ ಶಾಸನ ಸ್ಥಳೀಯ 
ಇತಿಹಾಸ ಹಾಗೂ ಸುತ್ತಣ ಸೀಮೆಯ ಗ್ರಾಮಗಳ 
ಉಲ್ಲೇಖಗಳು ಹಾಗೂ ದೇವಸ್ಥಾನಕ್ಕೆ ಅರ್ಪಿಸಿದ ದತ್ತಿ 
ನಿಚಾರಗಳನ್ನು ತಿಳಿಸುತ್ತದೆ. ದೇವಸ್ಥಾನದ ಉತ್ತ ರಕ್ಕೆ 
ಸುಂದರ “ಪುಷ್ಕರಣಿ” ಹಾಗೂ ಪೂರ್ವಕ್ಕೆ ನೀರಭದ್ರ 
ದೇವಸ್ಥಾನ, ದಕ್ಷಿಣಕ ಮಟ್ಟಿಯ ಮೇಲಿರುವ ಕೋಟಿ 
ಇವು ಇಲ್ಲಿನ ಪ್ರಮುಖ ಸ್ಮಾರಕಗಳು. ಈ ಸ್ಮಾರಕಗಳು, 
ಪಾಳು ಬಿದ್ದ ಗ್ರಾಮ, ಶಾಸನ, ವಿಜಯನಗರ ಕಾಲದ 
ಸ್ಥ ಳೀಯ ಇತಿಹಾಸಕ್ಕೆ ಪುರಾವೆಗಳಾಗಿವೆ. ಸ್ಮಳನಾಮಃ:- 
“ದೇವಲಾಪುರ” ಜೀವರಿಗೆ ಬಿಟ್ಟ ಪುರು. ದೇವರ ಪುರ, 
ದೇವಲಾಪುರ ಆಗಿರಬಹುದು. ಅಥವಾ ದೇವಾಂಗದವರ 
ಪುರು ದೇವಾಂಗಪುರ “ದೇವಲಾಪುರ”ವಾಗಿರಬಹುದು- 
ಕ್ರಿ.ಶ. ೧೫೫೨ರ ಸ್ಥಳೀಯ ಶಿಲಾ ಶಾಸನದಲ್ಲಿ 
ದೇನಲಾಪ್ರೆರವೆಂದು ಉಲ್ಲೇಖಿಸಿದ್ದು ಇಲ್ಲಿನ ದೇವರನ್ನು 
ವಸೆಂತಮಲ್ಲಿಕಾರ್ಜುಸನೆಂದು' ಕರೆದಿದೆ ; ಈ ಗ್ರಾಮವು 
ಮೊರಬ ಸೀಮೆಯ ಆಡಳಿತಕ್ಕೆ ಸೇರಿತ್ರೆಂಬುದನ್ನ್ನು 
ತಿಳಿಸುತ್ತದೆ. 


೫೭ 


ವಸಂತರಾಯ್ಕ ಕುರಿಜಕ್ಕೆ ಲಿಂಗ, ಎಂಬ ನಾಮಗಳಿಂದ 
ಖ್ಯಾತವಾಗಿರುವ ಈ ದೇವಸ್ಥಾನವು ಉತ್ತರಾಭಿಮುಖ 
ವಾಗಿದ್ದು ಈ ದೇವಸ್ಥಾನ ಕ್ರಮವಾಗಿ ಗರ್ಭಗೃಹ, 
ಅಂತರಾಳ, ನೆವರಂಗ ಮುಖ ಮಂಟಪಗಳನ್ನು 
ಹೊಂದಿದ್ದು, ಗ್ರಾನೈಟ್‌ ಶಿಲೆಯಿಂದ ಸಿನಿರಿತವಾಗಿದೆ. 
ಗೋಪುರವನ್ನು ಮಾತ್ರ ಸುಟ್ಟಿ ಇಟ್ಟಿಗೆಗಳಿಂದ ನಿರ್ಮಿಸಿ 
ದ್ದಾರೆ. ದೇವಸ್ಥಾನದ ಸುತ್ತಲೂ ಪ್ರಾಕಾರನಿದ್ದು 
ಉತ್ತರದೆ ದ್ವಾರ ಗೋಪುರ ಬಿದ್ದು ಹಾಳಾಗಿದೆ. ದ್ವಾರ 
ಗೋಪುರದ ಎದುರು ನಿಂತಿದ್ದ ೫೦ ಅಡಿ ಎತ್ತರದ ದೀಪ 
ಸ್ತಂಭ ಬಿದ್ದು ತುಂಡಾಗಿದೆ. ಪ್ರಕಾರದ ಪೂರ್ವಕ 
ಒಂದು ಸಣ್ಣ ದ್ವಾರವಿದೆ. 


ಗರ್ಭಗೃಹೆವು ಸುಮಾರು ೮ ಅಡಿ ಚೌಕಾಕಾರೆ 
ದಲ್ಲಿದ್ದು ಇದರ ಮಧ್ಯದಲ್ಲಿ ಹುಟ್ಟು ಬಂಡೆಯಲ್ಲಿ 
ಶಿವಲಿಂಗವಿದೆ, ಗರ್ಭಗೃಹೆದ ದ್ವಾರ ಸುಮಾರು 4 
ಅಡಿ ಎತ್ತರೆನಿದ್ದು ದ್ವಾರಬಂಧವು ಅನೇಕ ಪಟ್ಟಿಕೆ 
ಗಳಿಂದ ಕೂಡಿದೆ. ಲಲಾಟದಲ್ಲಿ ಯಾನ ಶಿಲ್ಪವೂ ಇಲ್ಲ. 
ದ್ವಾರಗಳಲ್ಲಿ ದ್ವಾರ ಪಾಲಕರ ಉಬ್ಬು ಶಿಲ್ಪಗಳಿವೆ. 


ಅಂತರಾಳವು ಗರ್ಭಗೃಹೆದಷ್ಟೇ ನಿಸ್ತಾ ರವಾಗಿದ್ದು 
ಅಂತರಾಳಧ ದ್ವಾರಬಂದ ಸಹ ಸರಳವಾಗಿದ್ದು 4 
ಅಡಿ ಎತ್ತರವಾಗಿದೆ. ದ್ವಾರದಲ್ಲಿ ಅನೇಕ ಶಾಖಾ 
ಪಟ್ಟಕೆಗಳಿವೆ. ಇಕ್ರೆಲಗಳಲ್ಲಿ ದ್ವಾರ ಪಾಲಕರ ಉಬ್ಬು 
ಬ 

ಶಿಲ್ಪಗಳಿವೆ. 


ನವರಂಗದ ಮಧ್ಯದ ಅಂಕಣ ವೇದಿಕೆ 3 ಅಡಿ 
ಎತ್ತರವಾಗಿದ್ದು ಮೇಲೆ ಛತ್ತು ಚೌರಸೆಗಳಿಂದ ಕೂಡಿದೆ. 
ನನರಂಗದ ನಾಲ್ಕು ಕೆಂಬಗಳು ಕಲಾತ್ಮಕವಾಗಿನೆ. 
ಕಂಬ ಶಿಲ್ಪ ಕೆಳಭಾಗ ಚೌಕಾಕಾರೆವಾಗಿದ್ದು ಎರಡನೇ 
ಹಂತದಲ್ಲಿ ೧೬ ಹಾಗೂ ೩ನೇ ಹಂತದಲ್ಲಿ ಅಷ್ಟ 
ಕೋನಾಕೃತಿ ಹೊಂದಿದ್ದು ೪ನೇ ಹಂತದಲ್ಲಿ ಚಾಕಾಕೃತಿ 
ಗಳಲ್ಲಿ ಬದಿಗಳಲ್ಲಿ ದೇವತಾ ಉಬ್ಬು ಶಿಲ್ಪಗಳಿವೆ. ೫ನೇ 
ಹೆಂತದಲ್ಲಿ ಅನೇಕ ಬಳೆಗಳ ಹಾಗೂ ಕುಂಭ ಶಿಲ್ಪವನ್ನು 
ಹೊಂದಿದೆ. ಬೋದಿಗೆ ಸೇರಿಕೊಂಡಿದೆ. ನವರಂಗದ 
ನಾಲ್ಕು ಕಂಬಗಳಲ್ಲಿಯ ಮುಖ್ಯವಾದ ಉಬ್ಬು ಶಿಲ್ಪ 
ಗಳೆಂದರೆ, ನಂದಿ, ಭೈರವ, ಆದಿಶಕ್ತಿ, ಗಣಪತಿ, 
ನೃತ್ಯ ಸ್ತ್ರೀಯರು, ನವರಂಗದ ತೋರಣ ಸುಮಾರು 


೩೮ 


೭ ಅಡಿ ಎತ್ತರವಾಗಿದ್ದು, ದ್ವಾರ ಬಂಧದಲ್ಲಿ ಲತಾ 
ಸುರುಳಿ ಶಾಖೆ, ಸಿಂಹ ಶಾಖೆ ಹಾಗೂ ಪಟ್ಟಿಕೆಗಳಿದ್ದು 
ಲಲಾಟದಲ್ಲಿ ಅರಳಿದ ಕಮಲನಿಜೆ. ದ್ವಾರಬಂಧದ 
ಬಂದಿಗಳಲ್ಲಿ ಚತುರ್ಭಜ ಗದಾಧಾರಿ ದ್ವಾರಪಾಲಕರಿ 
ದ್ದಾರೆ... ಚತುರ್ಭಜಗಳಲ್ಲಿ ಹಿಂಬದಿಯ ಕೈಗಳಲ್ಲಿ 
ತ್ರಿಶೂಲ, ಡಮರುಗಳಿದ್ದು » ಉಳಿದೆರಡು ಕೈಗಳಿಂದ 
ಗಡೆಯನ್ನು ಕೆಳಮುಖವಾಗಿ ಹಿಡಿದು ದ್ವಾರದ ಕಡೆಗೆ 
ಪಾರ್ಶ್ವ ಭಂಗಿಯಲ್ಲಿ ನಿಂತಿದ್ದಾರೆ. ನವರಂಗದ ಎರಡು 
ಪಕ್ಕಗಳಲ್ಲಿ ಪೊರ್ನ ಪಶ್ಚಿಮ ದಿಕ್ಕುಗಳಲ್ಲಿ ದಾ ರೆಗಳಿವೆ. 
ನವರಂಗದಲ್ಲಿ ಅಂತರಾಳದ ದ್ವಾರದ ಹೊರಬದಿಗೆ ಎರಡು 
ಪಕ್ಷಗಳಲ್ಲಿ ಮೂರ್ತಿಗಳಿಲ್ಲದ ಎರಡು ಸಣ್ಮ್ಮ ಗರ್ಭ 
ಗೃಹಗಳಿವೆ. ಇವನ್ನು ಗೌರಿ, ಗಣೇಶ ಗುಡಿಗಳೆಂದು 
ಹೇಳುತ್ತಾರೆ, 


ಸಭಾಮಂಟಪ : ಸಭಾ ಮಂಟಿಸದ ಪ್ರಾಂಗಣ 
ವಿಶಾಲವಾಗಿದ್ದು ೧೬ ಕಲಾತ್ಮಕ ಕಂಬಗಳನ್ನೊಳ 
ಗೊಂಡಿದೆ. ಛತ್ತು ೨೦ ಅಡಿ ಎತ್ತರವಾಗಿದೆ. ಭತ್ತು 
ಗಳಲ್ಲಿ ಸದ್ಮ ಹಾಗೂ ಸರ್ಪ ವಿನ್ಯಾಸಗಳ ಉಬ್ಬು ಶಿಲ್ಪ 
ಗಳಿವೆ. ಈ ಉಬ್ಬು ಶಿಲ್ಪಗಳಿಗೆ ನಸುಕೆಂಪು ತೈಲನರ್ಣ 
ಕೇಖೆಗಳನ್ನು ಬರೆದು ಅಂದೆ ಗೊಳಿಸಿದ್ದಾರೆ. ಇದಲ್ಲದೆ 
ಕಂಬ, ಬೋದಿಗೆ, ಶಿಲ್ಪಗಳಿಗೂ ಸಹ ತೈಲ ರೇಖಾಚಿತ್ರ 
ಗಳನ್ನು ಬರೆಯಲಾಗಿದೆ. ಸಭಾ ಮುಂಟಿಸದ ೧೬ ಕಂಬ 
ಗಳು ಹಲವು ಕೈಲಿಗಳಲ್ಲಿದ್ದು, ಸುಂದರ ಹಾಗೂ 
ಮಹತ್ವದ ಉಬ್ಬು ಶಿಲ್ಪಗಳಿಂದ ಕೂಡಿವೆ. ಗ್ರಾನೈಟ್‌ 
ಕಲ್ಲಿನಲ್ಲಿ ಇಂತಹ ಸುಂದರೆ ಶಿಲ್ಪಗಳಿರುವುದು ತುಂಬಾ 
ವಿರಳ. ಕಂಬಗಳ ಕೆಳಭಾಗ ಒಂದನೇ ಹಂತ ೩ ಅಡಿ 
2ಠಾಕಾರವಾಗಿದ್ದು ೨ನೇ ಹೆಂತದಲ್ಲಿ ೧೬ ಅಥವಾ ೮ 
ಕೋನಗಳು ಸುಂದರೆ ಸರಮುತ್ತುಗಳಿಂದ ಅಲಂಕರಿಸಿ 
ದ್ದಾರೆ. ೩ನೇ ಹೆಂತವ ಚೌಕಾಕಾರವಾಗಿದ್ದು ನಾಲ್ಕು 
ಬದಿಗಳಿಗೆ ಉಬ್ಬು ಶಿಲ್ಪಗಳು ಮತ್ತು ೫ನೇ ಹಂತಗಳಲ್ಲಿ 
ಅನೇಕ ಬಳೆಗಳಿಂದ ಕುಂಭ ಅಥವಾ ಅಸ್ಟ್ರಕೋನ 
ಗಳನ್ನೊಳಗೊಂಡ ಬೋದಿಗೆ ಶಿಲ್ಪಕ್ಕೆ ನೀರಿ ಕೊಂಡಿವೆ. 
ಈ ಶಿಲ್ಪಗಳಿಗೆಲ್ಲಾ ತೈಲ ರೇಖೆಗಳನ್ನು ಬರೆಯಲಾಗಿದೆ. 
ಈ ಕಂಬಗಳಲ್ಲಿಯ ಮುಖ್ಯವಾದ ಉಬ್ಬು ಶಿಲ್ಪಗಳ 
ವೃಶ್ಯಾವಳಿಗಳಂದರೆ, ದೇವತೆಗಳಿಗೆ ಸಂಬಂಧಿಸಿದ ಶಿವ, 
ನಟರಾಜ, ಶಿವಪಾರ್ವತಿ, ಸುಖಾಸೀನ ಗಣಪತಿ, 


ಇತಿಹಾಸ ದರ್ಶನ 


Ww; 


ಶಕ್ತಿ ಗಣಸತಿ, ನಾಟ್ಯ ಗಣಸತಿ, ಭೈರವ, ವೀರಭದ್ರ, 
ಷಣ್ಮುಖ, ಲಕ್ಷ್ಮಿನರಸಿಂಹ, ಉಗ್ರನರಸಿಂಹ ವಿಷ್ಣು A 


ಕಾಳಿ, ಆದಿಶಕ್ತಿ, ಮಹಿಷಾಸುರ. ಮರ್ಧಿನಿ, 


ರಾಮಾಯಣ ಕ್ಷೆ ಮತ್ತು ಮಹಾಭಾರತಕ್ಕೆ ಸಂಬಂಧಿಸಿದ 
ಶಿಲ್ಪಗಳ್ಳಾ ದೆ ನಂದಿ, ನವಿಲು, ಬಾತುಕೋಳಿ, ಚಿಗುರಿ 
ಶಿಲ 


ಪದ್ಮ ವಿನ್ಯಾಸ ಶಿಲ ಗಳಿವೆ. ಮಹತ್ವ ವಾದ ಹ 


ಯರು ರಥದಲ್ಲಿ ಕುಳಿತು ಹೊರಟಿದ್ದ ಕೆ ಗಣನಾ 
ಸಾರಥಿಯಾಗಿ ನೆಂದಿಗಳನ್ನು ಓಡಿಸುತ್ತಿದ್ದಾನೆ. ಆನನ 
ವಾಹನ ಮೂಷಿಕ ರಥದಡಿಯಲ್ಲಿ ಓಡುತ್ತಿದೆ. ರಥ 
ಛತ್ರಿಯೊಂದಿಗೆ ಅಲಂಕರಿಸಲಾಗಿದೆ. ರಥದ ಪೀಠಗಳು 
ಚಕ್ರ ಸುಂದರವಾಗಿ ಚಿತ್ರಿಸಲಾಗಿದೆ. ಮೂರ್ತಿ ಶಿಲ್ಪ 
ಗಳ ಉಡುಪು ಒಡನೆಗಳನ್ನು ಸಹೆ ಸುಂದರವಾಗಿ ಸ್ಪಷ್ಟ 
ವಾಗಿ ಕೆತ್ತಲಾಗಿದೆ. ಸಶ್ಚಿ ಮದ ಕಂಬ ಒಂದರಲ್ಲಿ 
ಬೋದಿಗೆಯಲ್ಲಿಯ ಭಾರ ಲ ಬೋದಿಗೆಯನ್ನು 
ಹೊತ್ತು ನಿಂತಿರುವ ಕುಬ್ಬರನ್ನು ಮನಮೋಹಕವಾಗಿ 
ಕೆತ್ತಲಾಗಿದೆ. ಈ ಶಿಬ್ಬ ಬಾದಾಮಿ ಚಾಲುಕ್ಯರ ಶಿಲ್ಪ 
ಗಳನ್ನು ನೆನಪು ಮಾಡಿಕೊಡುತ್ತದೆ. ಮತ್ತೊಂದು 
ಮಹತ್ವ ಶಿಲ್ಪ ಶಕ್ತಿ ಗಣಪತಿ, ಎಡತೊಡೆಯಲ್ಲಿ ಶಕ್ತಿ 
ದೇವತೆಯನ್ನು ಕೂಡಿಸಿಕೊಂಡು ಚತುರ್ಭಜ ಸುಖಾ 
ಸೀನ ಗಣಪತಿ ಆಕರ್ಷಣೀಯವಾಗಿದೆ.ಶಕ್ತಿ ಗಣಸತಿಯ 
ಶಿಲ್ಪಗಳು ಬಹು ವಿರಳ. ಮತ್ತೊಂದು ಕಂಬದಲ್ಲಿ 
ಭೈರವನ ಶಿಲ್ಪವು ಸಹ ಅಸೆ ಸೇ ಸಿವರವಾಗಿಕೆ. ನನಗೆ 
ತಿಳಿದಂತೆ ಗಾ ಕ್ಯಾಸಲ್‌ ಶಿಕೆಯಲ್ಲಿ ಇಷ್ಟು ಸುಂದರವಾದ 
ಶಿಲ್ಪ ಗಳು ವಿರಳ. 


ಈ ದೇವಸ್ಥಾ ನದ ನವರಂಗದ ಪೂರ್ವ ದ್ವಾ ರದ 
ಹೊರಗಡೆ ಶಿಥಿಲ ಕರಿ ಶಿಲೆಯ ಕಂಬ ಶಾಸನೆ ಜು 
_ದೆ. ಕಂಬದ ಕೆಳಭಾಗದ ಚೌಕಾಕಾರದ ಹಂತ 
ಗಳಲ್ಲಿ ೩ ಮುಖಗಳಲ್ಲಿ ಈ ಶಾಸನವಿದೆ. ಈ ಶಾಸನವನ್ನು 
ಶಾಲಿವಾಹನ ಶಕ ೧೪೭೪ನೇ ನಿರೋಧಿಕೃ ತು ಸೆಂವತ್ಸ 
ರಜ ಪಷ್ಯ ಬ ೩ ಸೋಮವಾರದಂದು (ಕ್ರಿ.ಶ 


೧೫೫೨೫೯ ಜನವರಿ ೨೫) ನಿಜಯನಗರದರಸೆ ಸಶಿ 
ರಾಯನ ನಿರೂಪದಲ್ಲಿ ಬರೆಸಲಾಗಿದೆ. ಶಾಸನದಲ್ಲಿ ಈ 


ಇತಿಹಾಸೆ ದರ್ಶನ 


ಲಾಗಿದೆ. ಪಕ್ಕದಲ್ಲಿರುವ ಮೊರಬ ಸೀಮೆಯ ಆಡಳಿತಕ್ಕೆ 
ಸೇರಿದ ಗ್ರಾಮವೆಂದು ಹೇಳಲಾಗಿದೆ. ಸದಾಶಿನ ದೇವ 
ರಾಯರ ನಿರೂಪದ ಮೇಲೆಗೆ ಈ ದೇವರ ಅಂಗಭೋಗ 
ಕೈಂದು ಮೊರಬ ಸೀಮೆಯೊಳಗಣ ಪಂನುಲ ಸುಂಕನೆ 
ಹಳ್ಳಿಯನ್ನು ದತ್ತಿ ಬಿಟ್ಟು,“ನಿಧಿ ರಿಕ್ಷೇಪಗಳಾದ ಹೆಣ್ಣು, 
ಹೊನ್ನು ಮಣ್ಣು (ಭೂಮಿ) ಗೃಹ, ಪಾಷಾಣ (ವಜ್ರ) 
ಪುಷ್ಪ, ಹಣ, ಅಡಿಕೆ ಎಲೆ, ಹೀಗೆ ಅಷ್ಟ ಭೋಗ 
ಗಳನ್ನು ಸಮರ್ಪಿಸಿದ ಉಲ್ಲೇಖವಿದೆ. ಅಲ್ಲದೇ ಬಿಳಿ 
ಜೋಡು ಗ್ರಾಮದ ಧನಿಕರೊಬ್ಬ ರು ದೇವರ ಸೇವೆಗೆಂದು 
ಎರಡು ನಾಗಸ್ವರ ಡೊಳ್ಳು ಗಳನ್ನು ಅರ್ಪಿಸಿದ ಉಲ್ಲೆ ಖ 
ಗಳಿವೆ. ಅಲ್ಲದೇ ಸೀಮೆಯ ಆಡಳಿತ ಅಧಿಕಾರಿಗಳ 
ವಂಶಾವಳಿ, ಸುತ್ತಲ ಗ್ರಾಮಗಳ ಸ್ಥಳ ನಾಮಗಳನ್ನು 
ತಿಳಿಸುತ್ತದೆ. ಅಕ್ಕಸಾಲಿ ಸಿರಿಯಣ್ಣ ಎಂಬ ಶಾಸನ 
ತಿಲ್ಬಿ ಈ ಶಾಸನವನ್ನು ಕೊರೆದಿರುವುದಾಗಿ ತಿಳಿಸ ಸುತ್ತದೆ, 
ಸ್ಥ ಜೀ ಯ ಇತಿಹಾಸಕ್ಕೆ ಈ ಶಾಸನ ಪ್ರಮುಖ ಉಲ್ಲೆ (ಖ 
ಗಳನ್ನೊ ಳಗೊಂಡಿದೆ. ದೇವಸ್ಥಾ ನದ ಹೊರನೋಟ 

ಅಧಿಷ್ಠಾನ, ಬಿತ್ತಿ ಕಪೋತ ಶಿಖರಗಳಿಂದ ಕೂಡಿಜಿ. ' 
ಹೊರಗೋಡೆ ಭಿತ್ತಿ ಸರಳವಾಗಿದ್ದು ದೊಡ್ಡ ಆಯತಾ 
ಕೃತಿಯ ಕಲ್ಲುಗಳನ್ನು ಹೊಂದಿಸಿದ್ದಾರೆ. ಅಲ್ಲಲ್ಲಿ ಸರ್ಪ, 
ರಥ, ಗೋಪುರ, ಭಕ್ತ, ಪ್ರಾಣಿ-ಪಕ್ಷಿಗಳ ಉಬ್ಬು 
ಶಿಲ್ಪಗಳಿವೆ. ಗರ್ಭಗೃಹದ ಮೇಲಿರುವ ಶಿಖರ ಸುಮಾರು 
೨೦ ಅಡಿ ಎತ್ತರವಿದ್ದು ಸುಟ್ಟಿ ಇಟ್ಟಿಗೆಗಳಿಂದ ದ್ರಾನಿಡ 
ಶೈಲಿಯಲ್ಲಿ ಕಟ್ಟಲಾಗಿದೆ. ನಿಧಿಯಾಸೆಗೆ ಜನ ತೋಡಿ 
ಶಿಖರವನ್ನು ನಿರೂಪಗೊಳಿಸಿರುವರು, ಇತ್ತೀಚಿಗೆ 
ಭಕ್ತ ರೊಬ್ಬ ರು ಅದನ್ನು ಸರಿಪಡಿಸಿ ಕಟ್ಟಿಸಿ ಸುಣ್ಣ 
ಬಳಸಿದ್ದಾ ಲ 31 ಸುತ್ತಲೂ ಪ್ರ ಸಕಾರನಿದ್ದು 
ಸಶ್ಚಿ ನು ಭಾಗದಲ್ಲಿ ಮಂಟಪಗಳ ಅನಕೇಷಗಳಿವೆ' 
ಸ ರಾಭಿಮುಖವಿರುವ ವಿಜಯನಗರ ಶೈಲಿಯ 
ಹೆಬ್ಬಾಗಿಲು ಬಿದ್ದು ಹಾಳಾಗಿದೆ. ಸುಂದರ ಉಬ್ಬು 
ಶಿಲ್ಪಿಗಳಿರುವ ಹಾ ಬಂಡೆಗಳು ಹರಡಿವೆ. ಪೂರ್ವಕ 
ಮತೊ ಇಂದು ಸಣ್ಣ ದ್ವಾರವಿದೆ. ಕೂಡ್ಲಿಗಿ. ಶಾಲ 
ನಲ್ಲ pt ಶೈಲಿಯ ದ್ವಾರ ಗೋಪುರಗಳು ಕೇವಲ 
ಎರಡು ಮಾತ್ರನಿದ್ದು ಹವಳದ ಈ ದೇವಾಲಯ 
ಮಲ್ಲೆ ಇನ್ನೊಂದು ಉಜ್ಜನಿಯ ಮರುಳಸಿದ್ದೇಶ್ವರ 
ದೇಗುಲದದ್ವಾರ ಗೋಪುರವಾಗಿದೆ. ದೇವಸ್ಥಾನದ 
ಉತ್ತರಕ್ಕೆ ಸ್ವಲ್ಪ ದೂರದಲ್ಲಿ ಸಾಲುಗಲ್ಲಿನ ೨೦೮ಡಿ 


೫೯ 


ಚೌಕಾಕಾರದ ಪುಷ್ಕರಣಿಯೊಂದಿದೆ. ಇದರ ನಾಲ್ಕು 
ದಿಕ್ಕಿನಲ್ಲಿ ದೇವಕೋಷ್ಟಕಗಳಿವೆ. 

ದೇವಸ್ಥಾನದ ಪೂರ್ವಕ್ಕೆ ಇರುವ ವೀರಭದ್ರ 
ದೇವಸ್ಥಾನವನ್ನು ಗ್ರಾನೈಟ್‌ ಶಿಲೆಯಿಂಂದ ಕಟ್ಟಿ ಲಾಗಿದ್ದು 
ಗೋಡೆಗಳನ್ನು ಮಾತ್ರ ಇಟ್ಟಿ ಗೆ ಗಾರೆಗಳಿಂದ ಕಟ್ಟಿಲಾ 
ಗಿದೆ. ಇಲ್ಲಿನ ಕಂಬಗಳೂ ಅನೇಕ ಉಬ್ಬು ಶಿಲ್ಪಗಳನ್ನು 
ಒಳಗೊಂಡಿವೆ. ಗರ್ಭ ಗೃಹದಲ್ಲಿ ಇದ್ದ ಕರಿಕಲ್ಲಿನ 
ವೀರಭದ್ರ 


ಶಿಲ್ಪ ಮೂರ್ತಿಯನ್ನು ಪಕ್ಕದ ಹಳ್ಳಿಗೆ 
ಸ್ಥಳಾಂತರಿಸಿದ್ದಾರೆ. 


೬೦ 


ದೇವಸ್ಥಾನದೆ ಹಿಂಬದಿಗೆ ಸ್ವಲ್ಪ ದೂರದಲ್ಲಿ ಮಟ್ಟಿಯ 
ಸುತ್ತ ಕೋಟಿ ಗೋಡೆಯ ಅನಶೇಷಗಳಿವೆ. ಮಟ್ಟೆಯ 
ಮಧ್ಯದಲ್ಲಿ ಕೊತ್ತಲವಿದೆ. ಅದರ ಮೇಲೆ ನಿಂತು 
ನೋಡಿದರೆ. ಸುತ್ತಲ ೩೦ ಕೆ. ಮೂ ಮನಮೋಹಕ 
ದೃಶ್ಯ ಕಾಣಿಸುತ್ತದೆ. ಕೆಳಗೆ ಪಾಳು ಬಿದ್ದ ಗ್ರಾಮ, 
ಗ್ರಾಮದ ಮಧ್ಯೆ ಇರುವ ಜೀವಸ್ಥಾನದ ಈ ಗ್ರಾಮದ 
ಗತ ವೈಭವದ ದೃಶ್ಯವನ್ನು ನೀಡುತ್ತದೆ. 


ಇತಿಹಾಸ ದರ್ಶನ 


